S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೩ 
Volume 153 


ಬೆಂಗಳೂರು, ಗುರುವಾರ, ೨೬ , ೨೦೧೮ ( ಶ್ರಾವಣ ೪, ಶಕ ವರ್ಷ ೧೯೪೦) 
Bengaluru , Thursday , July 26 , 2018 (Shravana 4 , Shaka Varsha 1940 ) 


ಸಂಚಿಕೆ ೩೦ 
Issue 30 


ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಒಳಾಡಳಿತ ಸಚಿವಾಲಯ 
ವಿಷಯ : ಕರ್ನಾಟಕ ಸಿನಿಮಾ (ನಿಯಂತ್ರಣ) ನಿಯಮಗಳು , 2014ರ ನಿಯಮ - 7ರನ್ವಯ ಚಲನಚಿತ್ರ ಸಲಹಾ 

ಮಂಡಳಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 52 ಸಿಎನ್‌ಎ 2017 , ದಿನಾಂಕ :08 .06.2007 . 

2 . ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 12 ಸಿಎನ್‌ಎ 2010, ದಿನಾಂಕ:07.10. 2014 . 


ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಸಿನಿಮಾ ( ರೆಗ್ಯೂಲೇಷನ್) ನಿಯಮ 1971ರ ನಿಯಮ -8ರನ್ವಯ ಫಿಲ್ಲಂ ಅಡ್ಕಸರಿ 
ಮಂಡಳಿಯನ್ನು ರಚಿಸಲಾಗಿತ್ತು. ಓದಲಾದ ( 2) ರ ಅಧಿಸೂಚನೆಯಲ್ಲಿ ಕರ್ನಾಟಕ ಸಿನಿಮಾಗಳ (ನಿಯಂತ್ರಣ) ಅಧಿನಿಯಮ, 1964ರ 19ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸಿನಿಮಾಗಳ (ನಿಯಂತ್ರಣ ) ನಿಯಮಗಳು, 2014ನ್ನು ರಚಿಸಲಾಗಿದೆ. ಈ ನಿಯಮಗಳ 
ನಿಯಮ - 7ರನ್ವಯ ರಾಜ್ಯ ಸರ್ಕಾರವು 12ನೇ ಪ್ರಕರಣದ ಮೇರೆಗೆ ನಿರ್ದೇಶನಗಳನ್ನು ನೀಡುವ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡುವ 
ಉದ್ದೇಶಕ್ಕಾಗಿ ಚಲನಚಿತ್ರ ಸಲಹಾ ಮಂಡಳಿಯನ್ನು ರಚಿಸಬೇಕಾಗಿರುತ್ತದೆ. 
ಅದರನ್ವಯ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 03 ಸಿಎನ್‌ಎ 2018, ಬೆಂಗಳೂರು, ದಿನಾಂಕ: 15.06.2018 . 
ಕರ್ನಾಟಕ ಸಿನಿಮಾಗಳ (ನಿಯಂತ್ರಣ ) ನಿಯಮಗಳು, 2014ರ ನಿಯಮ - 7ರ ಮೇರೆಗೆ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಚಲನಚಿತ್ರ ಸಲಹಾ 
ಮಂಡಳಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಿದೆ - 
1. ವಿಭಾಗೀಯ ಆಯುಕ್ತರು , ಬೆಂಗಳೂರು ವಲಯ 

ಅಧ್ಯಕ್ಷರು 
ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಬೆಂಗಳೂರು ನಗರ ಜಿಲ್ಲೆ 

ಸದಸ್ಯರು 
ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಸದಸ್ಯರು 
ಕಾಲೇಜು ಶಿಕ್ಷಣ ಆಯುಕ್ತರು, ಬೆಂಗಳೂರು 

ಸದಸ್ಯರು 
ಆಯುಕ್ತರು, ಮಾಹಿತಿ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು 

ಸದಸ್ಯ ಸಂಚಾಲಕರು 
ಪೊಲೀಸ್ ಆಯುಕ್ತರು, ಬೆಂಗಳೂರು 

ಸದಸ್ಯರು 
ಅಧ್ಯಕ್ಷರು ಅಥವಾ ನಿಯೋಜಿತ ಪ್ರತಿನಿಧಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯರು 
ಅಧ್ಯಕ್ಷರು ಅಥವಾ ನಿಯೋಜಿತ ಪ್ರತಿನಿಧಿ, ಕರ್ನಾಟಕ ಚಲನಚಿತ್ರ ಪ್ರದರ್ಶಕರ ಒಕ್ಕೂಟ ಸದಸ್ಯರು 

| ಅಧ್ಯಕ್ಷರು ಅಥವಾ ನಿಯೋಜಿತ ಪ್ರತಿನಿಧಿ , ಅಖಿಲ ಕರ್ನಾಟಕ ಚಲನಚಿತ್ರ ವಿತರಕರ ಸಂಘ | ಸದಸ್ಯರು 
10 . | ಅಧ್ಯಕ್ಷರು ಅಥವಾ ನಿಯೋಜಿತ ಪ್ರತಿನಿಧಿ, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸದಸ್ಯರು 
ಮೇಲ್ಕಂಡ ಸರ್ಕಾರೇತರ ಸಂಸ್ಥೆಗಳ ಸದಸ್ಯರ ಅಧಿಕಾರಾವಧಿಯು ಎರಡು ವರ್ಷಗಳಾಗಿರುತ್ತದೆ. ಅವರು ಮರು ನೇಮಕಕ್ಕೆ ಅರ್ಹರಾಗಿರುತ್ತಾರೆ. 

ಈ ಸಲಹಾ ಮಂಡಳಿಯು ಕರ್ನಾಟಕ ಸಿನಿಮಾಗಳ (ನಿಯಂತ್ರಣ) ನಿಯಮಾವಳಿಗಳು 2014 ಮತ್ತು ನಿಯಮ 15 ರಿಂದ 23ರಲ್ಲಿ 
ನಿಯಮಿಸಿರುವಂತೆ ನಿಗದಿತ ಕಾರ್ಯವನ್ನು ನಿರ್ವಹಿಸತಕ್ಕದ್ದಾಗಿರುತ್ತದೆ. 


9 . 


( ೬೫೫ ) 


೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೮ 


ಭಾಗ ೧ 


ಚಲನಚಿತ್ರ ಸಲಹಾ ಮಂಡಳಿಯ ಸಭೆಗಳಲ್ಲಿ ಹಾಜರಿದ್ದ ಎಲ್ಲಾ ಸದಸ್ಯರು ಕರ್ನಾಟಕ ಸಿನಿಮಾಗಳ (ನಿಯಂತ್ರಣ) ನಿಯಮಾವಳಿಗಳು 2014ರ 
ನಿಯಮ -14 ( 2) ರನ್ವಯ ರಾಜ್ಯ ಸರ್ಕಾರದ ಗೂಪ್- ಎ ಅಧಿಕಾರಿಗಳಿಗೆ ಅನ್ವಯವಾಗಬಹುದಾದಂತಹ ಪ್ರಯಾಣ ವೆಚ್ಚಗಳು ಮತ್ತು ಉಪವೇಶನ 
ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. 
PR-324 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಆರ್ . ಶೋಭಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ.( ಸೆರೆಮನೆ ಮತ್ತು ಸಿನಿಮಾ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : 2018 - 19ನೇ ಸಾಲಿನಲ್ಲಿ ಮಾಡುವ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013 ಬೆಂಗಳೂರು, ದಿನಾಂಕ: 07 .06. 2013. 

2 . ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013 ಬೆಂಗಳೂರು, ದಿನಾಂಕ: 14 .06.2013. 
3. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇನೌವ 2014 ಬೆಂಗಳೂರು, ದಿನಾಂಕ: 06 .02. 2014, 
4. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 17 ಸೇನೌವ 2015 ಬೆಂಗಳೂರು, ದಿನಾಂಕ: 27.04.2014, 
5 . ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 63 ಸೇನೌವ 2015 ಬೆಂಗಳೂರು, ದಿನಾಂಕ: 01.10.2015 . 
6 . ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 25 ಸೇನೌವ 2015 ಬೆಂಗಳೂರು, ದಿನಾಂಕ : 14.10.2015 . 

7. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 2 ಸೇನೌವ 2017 ಬೆಂಗಳೂರು, ದಿನಾಂಕ: 27.03.2017 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ 1 ರಿಂದ 7ರ ಸರ್ಕಾರಿ ಆದೇಶಗಳಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ವಿಸ್ತ್ರತವಾದ ಮಾರ್ಗಸೂಚಿಗಳನ್ನು 
ನೀಡಲಾಗಿದೆ . ಈ ಮಾರ್ಗಸೂಚಿಗಳಲ್ಲಿನ ಷರತ್ತುಗಳಿಗೊಳಪಟ್ಟು ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಪ್ರತಿ ವರ್ಷ ಒಟ್ಟಾರೆ ಕಾರ್ಯನಿರತ ವೃಂದಬಲದ 
ಶೇಕಡಾ 6 ರಷ್ಟಕ್ಕೆ ಸೀಮಿತಗೊಳಿಸಿ ಮಾಡಬಹುದಾಗಿದೆ. 

ಸರ್ಕಾರಿ ನೌಕರರು ಇಲಾಖೆಯ ಕಾರ್ಯಚಟುವಟಿಕೆಗಳಲ್ಲಿ ಜ್ಞಾನ ಗಳಿಸಿ, ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಲು ಅನುಕೂಲವಾಗುವಂತೆ 
ವರ್ಗಾವಣೆಯ ಪ್ರಮಾಣ ಹಾಗೂ ಅವಧಿಯನ್ನು ನಿಗದಿಪಡಿಸಲು ಸರ್ಕಾರ ತೀರ್ಮಾನಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ, ಸರ್ಕಾರವು ಪರಿಶೀಲಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 18 ಸೇನೌವ 2018, ಬೆಂಗಳೂರು, ದಿನಾಂಕ: 23.06 .2018 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೇಲೆ 1 ರಿಂದ 7ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ನಮೂದಿಸಿರುವ 
ಷರತ್ತುಗಳೊಂದಿಗೆ 2018 - 19ನೇ ಸಾಲಿನ ವರ್ಗಾವಣೆಗಳನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಾಡಲು ಆದೇಶಿಸಿದೆ: 

(1) . 2018 - 19ನೇ ಸಾಲಿನಲ್ಲಿ ಸಂಬಂಧಿತ ವೃಂದದ ಕಾರ್ಯನಿರತ ವೃಂದಬಲದ (Working strength) 

ಶೇಕಡ ನಾಲ್ಕರಷ್ಟಕ್ಕೆ (4 % ) ಸೀಮಿತಗೊಳಿಸಿ ವರ್ಗಾವಣೆಗಳನ್ನು ಮಾಡುವುದು. 

( 2 ) 2018 - 19ನೇ ಸಾಲಿನ ಸಾರ್ವತ್ರಿಕ ವರ್ಗಾವಣೆಗಳನ್ನು ದಿನಾಂಕ: 31 .07.2018ರೊಳಗೆ ಪೂರ್ಣಗೊಳಿಸುವುದು. 
PR - 325 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗಾಯತ್ರಿ ಎಂ . ಆರ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವಾ ನಿಯಮಗಳು - 1) 


ಆರ್ಥಿಕ ಸಚಿವಾಲಯ 
ವಿಷಯ : ತುಟ್ಟಿಭತ್ಯೆಯ ಮಂಜೂರಾತಿ ಕುರಿತು. 
ಓದಲಾಗಿದೆ : 1. ದಿನಾಂಕ:19 -04 - 2018ರ ಸರ್ಕಾರಿ ಅಧಿಸೂಚನೆ ಸಂಖ್ಯೆ :ಎಫ್‌ಡಿ 6 ಎಸ್‌ಆರ್‌ಪಿ 2018, 

2. ದಿನಾಂಕ:19 -04 - 2018ರ ಸರ್ಕಾರಿ ಆದೇಶ ಸಂಖ್ಯೆ:ಎಫ್‌ಡಿ 6 ಎಸ್‌ಆರ್‌ಪಿ 2018. 
3. ದಿನಾಂಕ: 15 - 03 - 2018ರ ಭಾರತ ಸರ್ಕಾರದ ಆದೇಶ ಸಂಖ್ಯೆ:1 /2018 - E-II(B). 

4. ಅಧ್ಯಕ್ಷರು,ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಪತ್ರ ದಿನಾಂಕ:16 - 03 -2018, 
ಪ್ರಸ್ತಾವನೆ : 

6ನೇ ರಾಜ್ಯ ವೇತನ ಆಯೋಗದ ಶಿಫಾರಸ್ಸಿನಂತೆ ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 19 - 04 - 2018ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರಿ 
ನೌಕರರ ವೇತನ ಮತ್ತು ಭತ್ಯೆಗಳನ್ನು ದಿನಾಂಕ: 01 - 07 - 2017ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಿ, ತತ್ಸಂಬಂಧದ ಆರ್ಥಿಕ ಲಾಭವನ್ನು 
ದಿನಾಂಕ: 01 - 04 - 2018 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ ಆದೇಶಿಸಲಾಗಿರುತ್ತದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೮ 


೬೫೭ 


ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ (ಸಾಮಾನ್ಯ) 276.9 ಅಂಶಗಳವರೆಗಿನ ( ಆಧಾರ ವರ್ಷ 
2001 = 100) ದಿನಾಂಕ: 01 -07 -2017ರಂದು ಲಭ್ಯವಿದ್ದ ತುಟ್ಟಿ ಭತ್ಯೆಯು ಸೇರ್ಪಡೆಗೊಂಡಿರುವುದರಿಂದ ದಿನಾಂಕ : 01 -07 -2017ರ ನಂತರ ಮಂಜೂರು 
ಮಾಡುವ ತುಟ್ಟಿ ಭತ್ಯೆಯನ್ನು ಕೇಂದ್ರ ಸರ್ಕಾರವು ಮಂಜೂರು ಮಾಡುವ ತುಟ್ಟಿ ಭತ್ಯೆಯ ಪ್ರತಿ ಶೇಕಡಾ 1 ಕ್ಕೆ 0.944 ದರದಲ್ಲಿ (ಗುಣಾಕಾರಾಂಶ) 
ಲೆಕ್ಕ ಹಾಕಿ ಮಂಜೂರು ಮಾಡುವಂತೆ ವೇತನ ಆಯೋಗವು ಶಿಫಾರಸ್ಸು ಮಾಡಿರುತ್ತದೆ. 

- ಪ್ರಸ್ತುತ ಭಾರತ ಸರ್ಕಾರವು ತನ್ನ ನೌಕರರಿಗೆ ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 15 - 03 - 2018ರ ಅಧಿಕೃತ ಜ್ಞಾಪನದಲ್ಲಿ ಶೇ .2ರಷ್ಟು ತುಟ್ಟಿ 
ಭತ್ಯೆಯನ್ನು ತನ್ನ ನೌಕರರಿಗೆ ದಿನಾಂಕ: 01 - 01 - 2018 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿರುತ್ತದೆ . 

ತುಟ್ಟಿ ಭತ್ಯೆ ಲೆಕ್ಕಾಚಾರದ ಕುರಿತು 6ನೇ ರಾಜ್ಯ ವೇತನ ಆಯೋಗವು ಶಿಫಾರಸ್ಸು ಮಾಡಿರುವ ಸೂತ್ರವನ್ನು (0.944 ಗುಣಾಕಾರಾಂಶ) 
ಪರಿಶೀಲಿಸಲಾಯಿತು. ಅದರಂತೆ, ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ: 01- 01 - 2018ರಿಂದ ಅನ್ವಯವಾಗುವಂತೆ, 2018ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ 
ಮಂಜೂರು ಮಾಡಲಾಗುವ ತುಟ್ಟಿ ಭತ್ಯೆಯನ್ನು, ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಮಂಜೂರು ಮಾಡುವ ತುಟ್ಟಿ ಭತ್ಯೆಯ ಪ್ರತಿ ಶೇಕಡಾ 1ಕ್ಕೆ ಲೆಕ್ಕಹಾಕಿ 
ಮುಂದಿನ ತುಟ್ಟಿ ಭತ್ಯೆಯ ಕಂತುಗಳನ್ನು ನಿರ್ಣಯಿಸಲು 0.944 ಗುಣಾಕಾರಾಂಶವನ್ನು ಅನ್ವಯಿಸಲು ಸರ್ಕಾರವು ನಿರ್ಣಯಿಸಿರುತ್ತದೆ. 

ಅದರಂತೆ, ಈ ಕೆಳಗಿನ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 12 ಎಸ್‌ಆರ್‌ಪಿ 2018 ಬೆಂಗಳೂರು, ದಿನಾಂಕ 18ನೇ ಜೂನ್ 2018 

ರಾಜ್ಯ ಸರ್ಕಾರಿ ನೌಕರರುಗಳಿಗೆ 2018ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ 1ನೇ ಜನವರಿ 2018ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆಯನ್ನು 
ಮೂಲ ವೇತನದ ಶೇಕಡ 1 .75 ರಷ್ಟು ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 
2. ಸರ್ಕಾರದ ಮತ್ತು ಜಿಲ್ಲಾ ಪಂಚಾಯತ್‌ಗಳ ಪೂರ್ಣಾವಧಿ ನೌಕರರಿಗೆ, ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ ಪೂರ್ಣಾವಧಿ ವರ್ಕ್ಚಾರ್ಜ್ ನೌಕರರಿಗೆ 

ಹಾಗೂ ಸರ್ಕಾರದಿಂದ ಸಹಾಯಾನುದಾನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ 
ಪೂರ್ಣಾವಧಿ ನೌಕರರುಗಳಿಗೆ ಈ ಆದೇಶ ಅನ್ವಯಿಸುತ್ತದೆ. 
ತುಟ್ಟಿಭತ್ಯೆಯ ಉದ್ದೇಶಕ್ಕಾಗಿ “ಮೂಲ ವೇತನ ” ಎಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ 
ಪಡೆಯುತ್ತಿರುವ ವೇತನ ಮತ್ತು ಅದರಲ್ಲಿ , 
( ಅ) ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ನೀಡಲಾಗಿದ್ದರೆ, ಆ ಸ್ಥಗಿತ ವೇತನ ಬಡ್ತಿ, 
( ಆ) 2018ರ ಕರ್ನಾಟಕ ನಾಗರಿಕ ಸೇವಾ ( ಪರಿಷ್ಕೃತ ವೇತನ) ನಿಯಮಗಳ ನಿಯಮ - 3( ಸಿ) ಯನ್ನು ಓದಿಕೊಂಡು 7ನೇ 

ನಿಯಮದ ( 3) ನೇ ಉಪನಿಯಮದ ಮೇರೆಗೆ ಅವನಿಗೆ ನೀಡಲಾದ ವೈಯಕ್ತಿಕ ವೇತನ ಯಾವುದಾದರೂ ಇದ್ದರೆ, ಆ 

ವೈಯಕ್ತಿಕ ವೇತನ , 
( ಇ) ವೇತನ ಶ್ರೇಣಿಯ ಗರಿಷ್ಟಕ್ಕಿಂತ ಹೆಚ್ಚಾಗಿ ಅವನಿಗೆ ಮಂಜೂರು ಮಾಡಲಾಗಿರುವ ಹೆಚ್ಚುವರಿ ವೇತನ ಬಡ್ತಿ 

ಯಾವುದಾದರೂ ಇದ್ದಲ್ಲಿ, ಅವುಗಳು ಸೇರುತ್ತವೆ. 
4 . ಮೂಲ ವೇತನಕ್ಕೆ ಮೇಲೆ ಸೂಚಿಸಿರುವುದನ್ನು ಹೊರತುಪಡಿಸಿ ಇತರೆ ಯಾವುದೇ ಉಪಲಬ್ದಗಳನ್ನು ಸೇರಿಸತಕ್ಕದ್ದಲ್ಲ. 

ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು/ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು 
ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು /ಕುಟುಂಬ ನಿವೃತ್ತಿ ವೇತನದಾರರಿಗೆ 
ಕೂಡ ತುಟ್ಟಿ ಭತ್ಯೆಯನ್ನು ದಿನಾಂಕ 1ನೇ ಜನವರಿ 2018 ರಿಂದ ಜಾರಿಗೆ ಬರುವಂತೆ ಅವರ ಮೂಲ ಪಿಂಚಣಿ /ಕುಟುಂಬ ಪಿಂಚಣಿಯ 

ಶೇಕಡ 1.75ರಷ್ಟು ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಲು ಸಹ ಸರ್ಕಾರವು ಹರ್ಷಿಸುತ್ತದೆ. 
6 . ಈ ಆದೇಶದ ಮೇರೆಗೆ ಲಭ್ಯವಾಗುವ ತುಟ್ಟಿಭತ್ಯೆಯನ್ನು ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡತಕ್ಕದ್ದು. 
7. ಯುಜಿಸಿ/ ಎಐಸಿಟಿಇ/ಐಸಿಎಆರ್ /ಎನ್‌ಜೆಪಿಸಿ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ಮತ್ತು ಸದರಿ ವೇತನ ಶ್ರೇಣಿಗಳಲ್ಲಿ ನಿವೃತ್ತರಾದ 

ನೌಕರರಿಗೆ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಲಾಗುವುದು . 
8, ತುಟ್ಟಿಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ 

ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು . 
9. ತುಟ್ಟಿಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು 
ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ.ಎಸ್.ಜೋಗೋಜೆ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ.(ಸೇವೆಗಳು - 2) 


£350 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೮ 


XJOR O 


FINANCE SECRETARIAT 


SUB : 
READ : 


Sanction of Dearness Allowance – reg . 
1. Notification No. FD 6 SRP 2018 dated: 19- 04 - 2018 . 
2. G .O . No. FD 6 SRP 2018 dated : 19 -04 -2018 . 
3. GOI O .M . No .1/ 1/2018 -E - II(B ) dated : 15 -03 -2018 . 
4 . Representation dated : 16 -03-2018 of the President, Karnataka State Government 

Employees Association . 


PREAMBLE : 


As per the recommendations of the 6th State Pay Commission , in G . O . dated : 19 -04-2018 read at (2 ) above orders were issued 
revising the pay and allowances of State Government Employees w .e.f. 01 -07-2017 and consequential monetary benefits 
w .e.f. 01 -04 -2018 . 

As the Dearness Allowance up to the Index Level of 276 .9 of the All India Consumer Price Index admissible as on 01-07 -2017 
is included in the revised pay scales, the Dearness Allowance to be sanctioned after 01-07 -2017 as recommended by the Pay 
Commission is to be calculated with a multiplication factor of 0 . 944 for every 1 % of Dearness Allowance to be sanctioned by the 
Government of India . 

Presently , in O .M . dated : 15 -03 -2018 read at (3) above , the Government of India has sanctioned 2 % of DA to its employees 
w .e.f. 01-01- 2018 

The formula (multiplication factor of 0 .944 ) recommended by the 6th State Pay Commission is examined. Accordingly, the 
Government have decided to adopt the multiplication factor of 0 . 944 to calculate the future instalments of Dearness Allowance to be 
sanctioned to State Government employees in the 2018 Revised Pay Scales for every 1 % of DA sanctioned by the Central Government 
to its employees. 
Accordingly , the following order is issued . 

GOVERNMENT ORDER NO . FD 12 SRP 2018 , BENGALURU , DATED 18th JUNE 2018 . 
Government are pleased to sanction Dearness Allowance to State Government Employees at the rate of 1.75 % of Basic Pay 
in the 2018 Revised Pay Scales w .e.f. 01 -01- 2018 . 
2 . These orders will apply to the full time Government employees, employees of Zilla Panchayats, work charged employees on 

regular time scales of pay , full time employees of aided educational Institutions and Universities who are on regular time 
scales of pay. 
For the purpose of this order, the term Basic Pay means , pay drawn by a Government Employee in the scale of pay 
applicable to the post held by him and includes: 

Stagnation increment,if any, granted to him above the maximum of the scale of pay. 
Personal Pay , if any, granted to him under sub -rule (3 ) of Rule 7 read with Rule 3(c ) of the Karnataka Civil 

Services (Revised Pay ) Rules, 2018 . 

C . Additional increment, if any , granted to him above the maximum of the scale ofpay. 
4 . Basic Pay shall not include any emoluments other than those specified above . 

Government are also pleased to sanction Dearness Allowance at the rate of 1.75 % of Revised Basic Pension / Family 
Pension w .e .f. 01- 01 -2018 to State Government Pensioners /Family Pensioners as well as to Pensioners/ Family Pensioners of 
Aided Educational Institutions whose Pension /Family Pension is paid out of the consolidate fund of the State . 
The payment of Dearness Allowance admissible under this order is payable in cash until further orders . 
Separate orders will be issued in respect of employees on UGC /AICTE / ICAR /NJPC scales of pay and also in respect of 
Pensioners in the said pay scales . 
The payment on account of Dearness Allowance involving fractions of 50 paise and above shall be rounded off to the next 

rupee and fractions less than 50 paise shall be ignored . 
9. The Dearness Allowance will be shown as a distinct element of remuneration and will not be treated as pay for any purpose. 
PR -326 

BY ORDER AND IN THE NAME OF THE GOVERNOR OF KARNATAKA, 
SC -50 

D . S . JOGOJE 
Deputy Secretary to Government, 
Finance Department (Services- 2 ). 


3. 


a . 


ಭಾಗ ೧ 


೬೫೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೮ 

ಆರ್ಥಿಕ ಸಚಿವಾಲಯ 
ವಿಷಯ : ಯುಜಿಸಿ/ ಐಸಿಎಆರ್ / ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ಬೋಧಕ ವರ್ಗದವರಿಗೆ 

ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ ನ್ಯಾಯಾಂಗ ಅಧಿಕಾರಿಗಳಿಗೆ /ಎನ್‌ಜೆಪಿಸಿ ನಿವೃತ್ತಿ ವೇತನದಾರರ 

ತುಟ್ಟಿ ಭತ್ಯೆಯ ದರಗಳನ್ನು ಪರಿಷ್ಕರಿಸುವ ಕುರಿತು. 
ಓದಲಾಗಿದೆ : (1) ಸ. ಆ . ಸಂಖ್ಯೆ: ಎಫ್ಡಿ 10 ಎಸ್ ಆರ್‌ಪಿ 2013, ದಿನಾಂಕ: 20 - 05 - 2013. 

( 2) ಸ. ಆ. ಸಂಖ್ಯೆ : ಎಫ್‌ಡಿ 12 ಎಸ್‌ಆರ್‌ಪಿ 2013 (11), ದಿನಾಂಕ: 12 - 06 - 2013. 
(3) ಸ. ಆ. ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಪಿ 2013 , ದಿನಾಂಕ: 10 -10 - 2013. 
( 4) ಸ. ಆ. ಸಂಖ್ಯೆ: ಎಫ್ಡಿ 07 ಎಸ್‌ಆರ್‌ಪಿ 2014 , ದಿನಾಂಕ : 11 - 04 - 2014 , 
(5) ಸ. ಅ. ಸಂಖ್ಯೆ : ಎಫ್‌ಡಿ 18 ಎಸ್‌ಆರ್‌ಪಿ 2014 , ದಿನಾಂಕ: 01-10 -2014 . 
( 6) ಸ. ಅ.ಸಂಖ್ಯೆ: ಎಫ್ಡಿ 12 ಎಸ್‌ಆರ್‌ಪಿ 2015 , ದಿನಾಂಕ: 08 - 05 - 2015. 
( 7) ಸ. ಅ . ಸಂಖ್ಯೆ : ಎಫ್ಡಿ 19 ಎಸ್ ಆರ್‌ಪಿ 2015 ದಿನಾಂಕ : 08 -10 - 2015. 
( 8) ಸ. ಅ . ಸಂಖ್ಯೆ : ಎಫ್ಡಿ 18 ಎಸ್ಆರ್ ಪಿ 2016 ದಿನಾಂಕ: 18 - 04 - 2016. 
( 9) ಸ. ಅ. ಸಂಖ್ಯೆ: ಎಫ್ಡಿ 34 ಎಸ್‌ಆರ್‌ಪಿ 2016 ದಿನಾಂಕ: 28 -10 - 2016. 
(10) ಸ. ಅ . ಸಂಖ್ಯೆ: ಎಫ್ಡಿ 19 ಎಸ್‌ಆರ್‌ಪಿ 2017 ದಿನಾಂಕ: 04 - 04 - 2017. 


( 11 ) ಸ. ಆ. ಸಂಖ್ಯೆ : ಆಇ 40 ಎಸ್ ಆರ್ ಪಿ 2017 ದಿನಾಂಕ : 16 -10 - 2017. 


8 


. 


ಸರ್ಕಾರಿ ಆದೇಶ ಸಂಖ್ಯೆ: ಆಇ 11 ಎಸ್‌ಆರ್‌ಪಿ 2018, ಬೆಂಗಳೂರು, ದಿನಾಂಕ: 23ನೇ ಜೂನ್ 2018 
2006ರ ಪರಿಷ್ಕತ ಯುಜಿಸಿ /ಎಐಸಿಟಿಇ /ಐಸಿಎಆರ್‌ ವೇತನ ಶ್ರೇಣಿಗಳಲ್ಲಿರುವ ಬೋಧಕ ಸಿಬ್ಬಂದಿಗಳಿಗೆ ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ 
ನ್ಯಾಯಾಂಗ ಅಧಿಕಾರಿಗಳಿಗೆ ಹಾಲಿ ಲಭ್ಯವಿರುವ ತುಟ್ಟಿಭತ್ಯೆಯ ದರವನ್ನು ಮೂಲ ವೇತನದ ಶೇ .139 ರಿಂದ ಶೇ .142ಕ್ಕೆ ದಿನಾಂಕ 1ನೇ ಜನವರಿ 2018 
ರಿಂದ ಜಾರಿಗೆ ಬರುವಂತೆ ಹೆಚ್ಚಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 
2. ಈ ಆದೇಶದ ಉದ್ದೇಶಗಳಿಗಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ 2006ರ 

ಪರಿಷತ ಯುಜಿಸಿ/ ಐಸಿಎಆರ್/ ಎಐಸಿಟಿಇ ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಗಳಲ್ಲಿ ಪಡೆಯುವ ವೇತನ. 
ಮೂಲ ವೇತನಕ್ಕೆ ಇನ್ಯಾವುದೇ ಉಪಲಬ್ದಗಳನ್ನು ಸೇರಿಸತಕ್ಕದ್ದಲ್ಲ. 
ಎನ್‌ಜೆಪಿಸಿ ನಿವೃತ್ತಿ ವೇತನದಾರರು/ಕುಟುಂಬ ನಿವೃತ್ತಿ ವೇತನದಾರರಿಗೆ ಹಾಲಿ ಲಭ್ಯವಿರುವ ತುಟ್ಟಿ ಭತ್ಯೆಯ ದರವನ್ನು ಸಹ ಮೂಲ ನಿವೃತ್ತಿ 
ವೇತನ /ಕುಟುಂಬ ನಿವೃತ್ತಿ ವೇತನದ ಶೇ .139 ರಿಂದ ಶೇ .142 ಕ್ಕೆ ದಿನಾಂಕ 1ನೇ ಜನವರಿ 2018 ರಿಂದ ಜಾರಿಗೆ ಬರುವಂತೆ ಹೆಚ್ಚಿಸಿ ಮಂಜೂ 
ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 
ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟಿ ಭತ್ಯೆಯನ್ನು ಮುಂದಿನ ಆದೇಶ ಹೊರಡಿಸುವವರೆಗೆ ನಗದಾಗಿ ಪಾವತಿ ಮಾಡಲಾಗುವುದು . 
ತುಟ್ಟಿ ಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ 

ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 
7. ತುಟ್ಟಿ ಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು 
ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ಎಸ್.ಜೋಗೋಜೆ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, (ಸೇವೆಗಳು - 2) 


SUB: 


READ : 


FINANCE SECRETARIAT 
Revision of the rates of Dearness Allowance payable to Teaching Staff on UGC /AICTE / ICAR 
scales of pay and Judicial Officers/ Pensioners on NJPC scales of pay - reg . 
(1) G. 0 . No . FD 10 SRP 2013 , dated 20- 05- 2013. 
( 2) G . 0 . No. FD 12 SRP 2013 (11 ), dated 12- 06-2013. 
(3) G . 0 . No. FD 22 SRP 2013, dated 10 -10 -2013 . 
( 4) G . 0 . No . FD 07 SRP 2014 , dated 11- 04 - 2014 . 
(5) G . 0 . No . FD 18 SRP 2014 , dated 01 -10 -2014 , 
( 6) G . 0 . No. FD 12 SRP 2015, dated 08 - 05-2015 . 
(7) G.0 . No.FD 19 SRP 2015, dated: 08 -10-2015. 


R .N .I. No. KARBIL / 2001/47147 POSTAL REGN. No . RNP/KA/ BGS/2202 /2017 - 19 
Licensed to post without prepayment WPP No . 297 


& & 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೮ 


XJOR O 


(8 ) G .O . No. FD 18 SRP 2016 , dated : 18 -04 - 2016 . 
(9) G .O. No.FD 34 SRP 2016 dated : 28- 10 -2016 . 
(10 )G .O . No.FD 19 SRP 2017 dated : 04 -04 -2017 . 
( 11) G .O . No.FD 40 SRP 2017 dated : 16 -10 -2017 . 


GOVERNMENT ORDER NO . FD 11 SRP 2018 , BENGALURU , DATED 23RD JUNE 2018 . 
Government are pleased to enhance the rates of Dearness Allowance admissible to Teaching Staff who are on 2006 Revised 
UGC /AICTE / ICAR scales of pay and to Judicial Officers on NJPC pay scales from the existing 139 % to 142 % of the basic pay with 
effect from 1st January 2018 . 
2 . For the purpose of this order, the term Basic Pay means, the pay drawn by a Government employee in the 2006 Revised 

UGC / AICTE /ICAR and NJPC scales of pay applicable to the post held by him . 
3 . Basic Pay shall not include any other emoluments. 
4 . Government are also pleased to enhance the rates of Dearness Allowance admissible to NJPC Pensioners /Family Pensioners from 

the existing 139 % to 142 % of the basic pension /family pension with effect from 15 January 2018 . 
5 . The increase in Dearness Allowance admissible under this order is payable in cash until further orders. 
6 . The payment on account of Dearness Allowance involving fractions of 50 paise and above shall be rounded off to the next rupee 

and fractions less than 50 paise shall be ignored . 
7 . The Dearness Allowance will be shown as a distinct element of remuneration and will notbe treated as pay for any purpose . 
PR - 327 

By Order and in the name of the Governor of Karnataka , 
SC -50 

D . S . JOGOJE 
Deputy Secretary to Government, 
Finance Department (Services -2 ). 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


